ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 12-03-2021 ಪುಶ್ನೆ ಸ೦ಖ್ಯೆ: 163(930) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀಬಿ.ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 12-03-2021 

ಉತ್ತರಿಸುವ ಸಚಿವರು: ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವರು 
ವಿಷಯ : ದಾವಣಗೆರೆಯಲ್ಲಿ ಮೆಗಾ ಟೆಕ್ಸ್‌ಟೈಲ್‌ ಪಾರ್ಕ್‌ ಸ್ಥಾಪನೆ 


(ಅ) ದಾವಣಗೆರೆಯಲ್ಲಿ ಬಟ್ಟೆ ಉತ್ಪಾದನಾ (ಬಟ್ಟೆ ಮಿಲ್‌) ಕಾರಾನೆಗಳ ಸಂಖ್ಯೆ ಎಷ್ಟು; 
ಇವುಗಳಲ್ಲಿ ಮುಚ್ಚಿ ಹೋಗಿರುವ ಮಿಲ್‌ಗಳ ಸಂಖ್ಯೆ ಎಷ್ಟು; 


(ಆ) ದಾವಣಗೆರೆಯಲ್ಲಿ ಮೆಗಾ ಟೆಕ್ಸ್‌ಟೈಲ್‌ ಪಾರ್ಕ್‌ ಸ್ಥಾಪನೆ ಮಾಡುವ ಮೂಲಕ ಬಟ್ಟೆ 
ಉತ್ಪಾದನೆಗೆ ಮೊದಲಿನಂತೆ ಚಾಲನೆ ನೀಡಿ, ಕರ್ನಾಟಕದ ಮ್ಯಾಂಚೆಸ್ಟರ್‌ ಎ೦ಬ ಹೆಸರು 
ಮತ್ತು ವೈಭವವನ್ನು ಮರು ಸ್ಥಾಪಿಸಲು ಕುಮ ತೆಗೆದುಕೊಳ್ಳಲಾಗುವುದೇ? 


